p 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


676 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 
22.02.2022. 


ಉತ್ತರಿಸುವವರು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ಯಮಗಳ ಸಚಿವರು. 
ಸ ಪ್ರಶ್ನೆ ಉತ್ತರ 
ಅ)! ಕೆ.ಐ.ಎ.ಡಿ.ಬಿ. | ಮತ್ತು | ಸರ್ಕಾರದ ಅಧಿಸೂಚನೆ ಸ೦ಖ್ಯೆ: ಸಂವ್ಯಶಾಇ 51 ಶಾಸನ 2021, 
ಶೆ.ಎಸ್‌.ಎಸ್‌.ಐ.ಡಿ.ಸಿ. ವತಿಯಿಂದ | ದಿ: 13.01.2022 ರನ್ಟಯ ಕೈಗಾರಿಕಾ ಆಸ್ತಿಗಳಿಗೆ ಪ್ರತ್ಯೇಕ ತೆರಿಗೆ 
ಅಭಿವೃದ್ಧಿಯಾಗಿರುವ ಕೈಗಾರಿಕೆ | ವಿಧಿಸಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 
ನಿವೇಶನಗಳಿಗೆ ಪ್ರತ್ಯೇಕ ಆಸ್ಲಿ ತೆರಿಗೆ | ಹಾಗೂ ಕರ್ನಾಟಿಕ ಪೌರ ನಿಗಮಗಳ ಅಧಿನಿಯಮ 1976 ಗಳಿಗೆ 
ವಿಧಿಸಲಾಗುತ್ತಿದೆಯೇ; ತಿದ್ದುಪಡಿ ತರಲಾಗಿದೆ. 
ಆ) | ಆಸ್ಲಿ ತೆರಿಗೆ ದರವನ್ನು ಯಾವ | ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ನಿಯಮ 101, 
ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ; | 102 ಹಾಗೂ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976 
ವಿಯಮ 108, 109 ರನ್ವಯ ನಿಗಧಿಪಡಿಸಿದ 
ಮಾನದಂಡಗಳನ್ನು ಅನುಸರಿಸಿ ಆಸ್ತಿ ತೆರಿಗೆಯನ್ನು 
ಬಿಗಧಿಪಡಿಸಲಾಗುತ್ತಿದೆ. 
ಇ) | ಕೆ.ಐ.ಎ.ಡಿ.ಬಿ. ಮತ್ತು 


ಕೆ.ಎಸ್‌.ಎಸ್‌.ಐ.ಡಿ.ಸಿ. ಹೊರತುಪಡಿಸಿ 
ಇತರೆ ಕೈಗಾರಿಕೆಗಳಿಗೆ ಯಾವ ಆಧಾರದ 
ಮೇಲೆ ಆಸ್ತಿ ದರ 
ನಿಗದಿಪಡಿಸಲಾಗುವುದು? (ವಿವರ 
ನೀಡುವುದು) 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 51 ಶಾಸನ 2021, 
ದಿ: 13.01.2022 ರನ್ವಯ ವಸತಿ-ಉದ್ದೇಶಿತ ಕಟ್ಟಡಗಳ ಆಸ್ತಿ 
ತೆರಿಗೆಗಿಂತ ಕಡಿಮೆ ಇಲ್ಲದಂತೆ ಹಾಗೂ ವಾಣಿಜ್ಯ ಉದ್ದೇಶಿತ 
ಕಟ್ಟಡಗಳ ಆಸ್ತಿ ತೆರಿಗೆಯ ಶೇ.70 ಕ್ಕಿಂತ ಕಡಿಮೆಯಿಲ್ಲದಂತೆ 
ಎಲ್ಲಾ ಕೈಗಾರಿಕಾ ಆಸ್ತಿಗಳಿಗೆ ತೆರಿಗೆ ನಿರ್ಧರಣೆ ಮಾಡಲು 
ಮುಖಿಸಿಪಲ್‌ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗಿದೆ. ಅದರಂತೆ, !- 
ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ತೆರಿಗೆ ವಿಧಿಸಲಾಗುತ್ತಿದೆ. 


ಸಿಐ 44 ಸಿಎಸ್‌ಸಿ 2022 


p 


AA LAST 
(ಎನ್‌. ನಾಗರಫಜು (ಎಲ.ಟಿ.ಬಿ)) 
ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ 
ಹಾಗೂ ಸಾರ್ವಜವಿಕ ಉದ್ದಿಮೆಗಳ ಸಚಿವರು. 


